ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ - 740 

ಸದಸ್ಯರ ಹೆಸರು ಃ ಶ್ರೀ ಯು.ಬಿ.ವೆಂಕಟೇಶ್‌ 
(ನಾಮನಿರ್ದೇಶನ ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ $ 20.12.2021 

ಉತ್ತರಿಸುವ ಸಚಿವರು - ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ತರುವಾಯ ಶಾಲಾ ಕಾಲೇಜುಗಳು 
ಪ್ರಾರಂಭವಾಗಿದ್ದು, ಸರ್ಕಾರಿ 
ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ 
ಪ್ರಮಾಣ ಏರಿಕೆ ಯಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ 


ದಾಖಲಾತಿ ಪ್ರಮಾಣ ಏರಿಕೆಯಿಂದ 
ಮಕ್ಕಳು ಶಿಥಿಲ ಕಟ್ಟಡಗಳಲ್ಲೇ ಪಾಠ 
ಪ್ರವಚನ ಆಲಿಸುತ್ತಿದ್ದು, 
ರಾಜ್ಯಾದ್ಯಂತ ಇರುವ ಸುಮಾರು 
ಐವತ್ತು ಸಾವಿರ ಶಾಲೆಗಳ ಪೈಕಿ 
ಎಂಟು ಸಾವಿರ ಕಟ್ಟಡಗಳು 
ಶಿಧಿಲಾವಸ್ಥೆಯಲ್ಲಿರುವುದು 

ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಅಗತ್ಯವಿರುವ 
ಮೂಲಭೂತ ಸೌಕರ್ಯಗಳನ್ನು 
ಆದ್ಯತೆ ಮೇಲೆ ಕಲ್ಲಿಸಲಾಗುವುದೇ? 


ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅಡ್ಡಿಯಾಗದಂತೆ 
ಶಿಧಿಲಗೊಂಡಿರುವ ಕಟ್ಟಡಗಳನ್ನು ದುರಸ್ಥಿಪಡಿಸಿ ಅಗತ್ಯವಿರುವ 
ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಅಗತ್ಯ 
ಕ್ರಮಕ್ಕೈಗೊಳ್ಳಲಾಗುತ್ತಿದೆ. ಕಳದ ಮೂರು ವರ್ಷಗಳಲ್ಲಿ 
ರಾಜ್ಯವಲಯ ಮುಂದುವರೆದ ಯೋಜನೆಯಡಿ ಸರ್ಕಾರಿ 
ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕೊಠಡಿಗಳ ನಿರ್ಮಾಣ 
ಮತ್ತು ದುರಸ್ಥಿಗೆ ಬಿಡುಗಡೆಯಾದ ಅನುದಾನದ ವಿವರ ಈ 
ಕೆಳಕಂಡಂತಿದೆ. 


ಇಪಿ: 304 ಯೋಸಕ 2021 


ಕೊಠಡಿಗಳ ನಿರ್ಮಾಣ: 


ಶಾಲೆಗಳ | ಕೊಠಡಿಗಳ 
ಸಂಖ್ಯೆ ಸಂಖ್ಯೆ 
(ರೂ.ಲಕ ಕ್ಷಗಳಲ್ಲಿ) 


208-9 | 187 | 2909 7745.68 
BE 


| 2019-20 | 20 | 2198200 00 


a 21 El 00 
3509 5365 48397.68 


ಕೊಠಡಿಗಳ ದುರಸಿ: 


aie ಶಾಲೆಗಳ | ಕೊಠಡಿಗಳ 
ಸಂಖ್ಯೆ ಸಂಖ್ಯೆ ಅನುದಾನ 
(ರೂ.ಲಕ್ಷಗಳಲ್ಲಿ) 


| 2018-19 | 19 2697 4195 4242.44 
bus 20 er A 3681.00 
| 2020-21 | 21 Ee 11 


2021-22ನೇ ಸಾಲಿನಲ್ಲಿ ಕೊಠಡಿಗಳ ದುರಸ್ಥಿ, ನೂತನ ಶಾಲಾ 
ಕಟ್ಟಡಗಳ ನಿರ್ಮಾಣ, ಶಾಲಾ ಕೊಠಡಿಗಳ ನಿರ್ಮಾಣ, 
ಶೌಚಾಲಯ ನಿರ್ಮಾಣ ಮತ್ತು ದುರಸ್ಥಿ ಹಾಗೂ ಮೂಲಭೂತ 
ಸೌಲಭ್ಯಗಳಿಗಾಗಿ ರಾಜ್ಯದಾದ್ಯಂತ ರೂ.54118.67 ಲಕ್ಷಗಳು 
ನಿಗದಿಯಾಗಿದ್ದು, ಡಿಸೆಂಬರ್‌-2021ರ ಅಂತ್ಯಕ್ಕೆ 
ರೂ.33243.64 ಲಕ್ಷಗಳ ಅನುದಾನ ಬಿಡುಗಡೆಯಾಗಿರುತ್ತದೆ. 


ಆಯವ್ಯಯದಲ್ಲಿ ಒದಗಿಸಲಾದ ಅನುದಾನದ ಲಭ್ಯತೆ ಹಾಗೂ 
ಅಗತ್ಯತೆಗೆ ಅನುಗುಣವಾಗಿ ಹಂತಹಂತವಾಗಿ ರಾಜ್ಯದಾದ್ಯಂತ 
ಶಾಲಾ ಕೊಠಡಿ ನಿರ್ಮಾಣ/ದುರಸ್ಸಿ ಕಾರ್ಯಕ್ಕೆಗೊಳ್ಳಲು 


ಕ್ರಮವಹಿಸಲಾಗುತಿದೆ. 


) 
ಪ್ರಾಥಮಿಕ ಹೆತ್ತು ಪ್ರೌಢ ಶಿಕ್ಷಣ ಸಚಿವರು 


